ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಮೈದ್ಯರ ಮತ್ತು ಜನರ ಸರಾಸರಿ ಪ್ರಮಾಣದ ಬಗ್ಗೆ 


ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು) - 


854 (844) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ವೈದ್ಯರ ಮತ್ತು ಜನರ ಸರಾಸರಿ ಪ್ರಮಾಣ ಎಷ್ಟು; 

(ಆ) ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸರಾಸರಿ ಎಷ್ಟು ಜನರಿಗೆ ಒಬ್ಬ ವೈದ್ಯರಿರಬೇಕು ; 
(ಇ) ರಾಷ್ಟೀಯ ಸರಾಸರಿ ಎಷ್ಟು ; 

(ಈ) ರಾಜ್ಯದಲ್ಲಿ ಸರಾಸರಿ ಪ್ರಮಾಣ ಕಡಿಮೆ ಇರಲು ಕಾರಣಗಳೇನು; 


(ಉ) ಈ ಅಸಮಾನ ಪ್ರಮಾಣವನ್ನು ಸರಿದೂಗಿಸಲು ಕೈಗೊಂಡ ಕ್ರಮಗಳೇನು? 


